ಅಡ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕಿ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸುವ ಸಚಿವರು 


ಶ್ರೀ ಎನ್‌. ರವಿಕುಮಾರ್‌ (ವಿಧಾನಸಭೆಯಿಂದ 
ಚುನಾಯಿತರಾದವರು) 


1812 


ಮಾನ್ಯ ಕೈಮಗ್ಗ ಮತ್ತು ಜವಳಿ, ಸಕ್ಕರೆ ಹಾಗೂ ಕಬ್ಬು 
ಅಭಿವೃದ್ಧಿ ಸಚಿವರು | 


ಗಳಿಗೆ 'ಈ 


ಗೊಂಡಿರುವ ಹೊಲಿಗೆ ತರಬೇತಿ ಕೇಂದ್ರಗಳ 
ಸಂಖ್ಯೆ ಎಷ್ಟು ಈ ತರಬೇತಿ ಕೇಂದ್ರಗಳಿಗೆ 


.ಸರ್ಕಾರ್ತ...ನೀಡುತ್ತಿರುವ....ಅನುದಾನವೆಷ್ಟು. 


ಕಳೆದ 03 ವರ್ಷಗಳಲ್ಲಿ ಎಷ್ಟು ನಿರುದ್ಯೋಗಿ 
ಕೇಂದ್ರಗಳಲ್ಲಿ ತರಬೇತಿ 
ನೀಡಲಾಗಿದೆ: 


ಉತ್ತರಿಸಬೇಕಾದ ದಿನಾಂಕ 15-03-2022 
ಸಾ ಪ್‌ ಉತ್ತರ 
ಈ) ನೂತನ್‌ ಜವ್‌ ನೀತಿಯಲ್ಲಿ ಆರಂಭ [ಕೈಮಗ್ಗ 'ಮತ್ತು`ಜವಳಿ ಇಲಾಖೆಯ ಜವ ನೀತಿ" ಯೋಜನೆ" 


ಯಡಿಯಲ್ಲಿ ಒಟ್ಟು 284 ಸೀವಿಂಗ್‌ ಮೆಷಿನ್‌ ಅಪರೇಟರ್‌ 

ಹೊಲಿಗೆ ತರಬೇತಿ ಕೇಂದ್ರಗಳು ಆರಂಭಗೊಂಡಿದ್ದು, ವಿವರ 

ಠೂ. ಇಂತಿದೆ... Te 
೪ ಸರ್ಕಾರಿ ತರಬೇತಿ ಕೇಂದ್ರಗಳು - 114 
* ಖಾಸಗಿ ತರಬೇತಿ ಕೇಂದ್ರಗಳು - 170 


ಸರ್ಕಾರಿ ಸೀವಿಂಗ್‌ ಮೆಷಿನ್‌ ಅಪರೇಟರ್‌ ಹೊಲಿಗೆ ತರಬೇತಿ 
ಕೇಂದ್ರಗಳಿಗೆ ಪ್ರತಿ ಅಭ್ಯರ್ಥಿಗೆ ತರಬೇತಿ ವೆಚ್ಚಕ್ಕಾಗಿ 
ರೂ.9,500/-ಗಳು ಹಾಗೂ ಖಾಸಗಿ ಸೀವಿಂಗ್‌ ಮೆಷಿನ್‌ 
ಅಪರೇಟರ್‌ ಹೊಲಿಗೆ ತರಬೇತಿ ಕೇಂದ್ರಗಳಿಗೆ ಪ್ರತಿ ಅಭ್ಯರ್ಥಿಗೆ 
ತರಬೇತಿ ವೆಚ್ಚಕ್ಕಾಗಿ ರೂ.11,000/-ಗಳ ಅನುದಾನ 
ನೀಡಲಾಗುತ್ತಿದೆ. 


ಕಳೆದ 03 ವರ್ಷಗಳಲ್ಲಿ 61987 ನಿರುದ್ಯೋಗಿ ಯುವಕ / 
ಯುವತಿಯರಿಗೆ ಒಟ್ಟು 284 ಸೀವಿಂಗ್‌ ಮೆಷಿನ್‌ ಅಪರೇಟರ್‌ 
($MO) ತರಬೇತಿ ಕೇಂದ್ರಗಳಲ್ಲಿ ಹೊಲಿಗೆ ತರಬೇತಿಯನ್ನು 
ನೀಡಲಾಗಿದ್ದು, ವಿವರ ಈ ಕೆಳಕಂಡಂತಿದೆ:- 


ವರ್ಷ 


7 ಇನಷಾತ'ಪಡದವರ 
ಸಂ ಸಂಖ್ಯೆ 
j T8- 28627 
p) POC) 20 
3 2020-21 6280 
ಬಜ್ಜು F087 


ಆ) |ರಾಜ್ಯವು ಗಾರ್ಮೆಂಟ್ಸ್‌ ಉದ್ಯಮದ 
ಕೇಂದ್ರವಾಗಿದ್ದು, ಈ ಗಾರ್ಮೆಂಟ್ಸ್‌ ಕಂಪನಿ 
ಗಳಿಗೆ. ಉನ್ನತ . ದರ್ಜೆಯ ಟೈಲರ್‌ಗಳ 
ಕೊರತೆ ಇರುವುದು ಸರ್ಕಾರದ ಗಮನಕ್ಕೆ 


ಬಂದಿದೆಯೇ: 


ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ; 


ಇ) |ಈ ಕೊರತೆಯನ್ನು ನಿವಾರಿಸುವ ಮೂಲಕ 
ನಿರುದ್ಯೋಗಿಗಳಿಗೆ, ಉದ್ಯೋಗ ಕಂಪನಿಗಳಿಗೆ 
ಉದ್ಯೋಗ ಡೊರೆಯುವಂತಹ ಹೊಲಿಗೆ 
ತರಬೇತಿ ಕೇಂದಗಳನ್ನು ಸಂಪೂರ್ಣವಾಗಿ 
ಸರ್ಕಾರವೇ ವಹಿಸಿಕೊಂಡು ಆಸಕ್ತ 
ನಿರುದ್ಯೋಗಿಗಳಿಗೆ ತರಚೇತಿ ನೀಡುವ 


"| ಕುರಿತು ಸರ್ಕಾರದ ನಿಲುವೇನು? 


ಜವಳಿ ನೀತಿ ಯೋಜನೆಯಡಿಯಲ್ಲಿ ಪ್ರತಿ: ಸೀವಿಂಗ್‌ ಮೆಷಿನ್‌ 
ಅಪರೇಟರ್‌ ತರಬೇತಿ ಕೇಂದ್ರ ಪ್ರಾರಂಭಿಸಲು ಪ್ರಶಿ ತರಬೇತಿ 
ಕೇಂದ್ರಕ್ಕೆ ರೂ.27.00 ಲಕ್ಷ ಅನುದಾನ ನೀಡಿ ಒಟ್ಟು 114 
ಸರ್ಕಾರಿ "ಎಸ್‌ಎಂಒ ತರಬೇತಿ ಕೇಂದಗಳನ್ನು ಸ್ಯಾಪಿಸ 
ಲಾಗಿರುತ್ತದೆ ಹಾಗೂ ಖಾಸಗಿ ವಲಯದಲ್ಲಿ 170 ತರಬೇತಿ 
ಕೇಂದ್ರಗಳನ್ನು ಸ್ಥಾಪಿಸಿ ಒಟ್ಟು 284 ತರಬೇತಿ ಕೇಂದ್ರಗಳ 
ಮೂಲಕ ತರಬೇತಿ ನೀಡಿ ಸಿದ್ಧ ಉಡುಪು ಘಟಕಗಳಿಗೆ 


ಅವಶ್ಯವಿರುವ ಟೈಲರ್‌ಗಳನ್ನು ಸೈಜಿಸಿ ಪೂರೈಸಲಾಗುತ್ತಿದೆ.. 


a “CY-100 FAKE 2022. 


ಕೈಮಗ್ಗ ಮತ್ತು ಜವಳಿ, ಸಕ್ಕರೆ ಹಾಗೂ ಕಬ್ಬು ಅಭಿವೃದ್ಧಿ 


ಮ 


ಸಚಿವರು 


